


ವರ್ಷ : ಮೂರು 
ಫೆಬ್ರವರಿ 1989 ಸಂಚಿಕೆ: ಒಂದು 





ಶ್ರದ್ಧಾವಂತ ರಂಗಕರ್ಮಿ ಸಫ್ಟರ್‌ ಹಷ್ಮಿ ಅವರನ್ನು ಅಮಾನುಷವಾಗಿ 
ಕೊಲೆಗೈದ ರಾಜಕೀಯ ಗೂಂಡಾಗಿರಿಗೆ 
ಥಿಕ್ಕಾರ - ಪ್ರತಿಭಟನೆ 


ಘಾ ಘ) ಉ)ಾ ಗ೮೧೫ಕಾಕಾಗಾಗಾಗಾಗಾಕಾ ಗ. | 


ಘಾ) ಗಾಗಾಗಉ ಕಾಸಾ ರ ವ ಯ ಅ 


ರಂಗ ನಮನ 


ಅಗಲಿದ 


ಬಿ. ಜಯವ್ಮು 

ಜಿ. ಶಂಕರೆ ಏಿಳ್ಳೆ 

ಕೃಷ್ಣ ಆಲನಹಳ್ಳಿ 

ವಸಂತ ಕವಲಿ 

-ಇಇವರಿಗೆ 
'ಅಕಾಖಪಾಹಾಣಾಪಾಸಸಾಸಾಾಸಾಸಾಸಾಾಾ/ ಖಾಸಾ ಸಸಾವಚಾಾಾಾಣಾಉುಸಾಾಣಾಣಾಣಾಣಾಾಸಾಸ 
ಸಫರ್‌ ಹಹಿ 
೦ ಈ 
ಈ ವರ್ಷದ ಮೊದಲ ದಿನ ಬರ್ಬರೆ ರಾಜಕೀಯ ಗೂಂಡಾಗಿರಿಗೆ ಬಲಿಯಾದ 
ಸಫ್ಜರ್‌ ಹಷಪ್ಮಿಯ ಸಾವಿನ ಕತೆ ಎಂಥವರನ್ನೊ ಅಲಂಗಿಸಿಬಿಡುವಂಥದು. ಎರಡು 
ದಶಕಗಳಷ್ಟು ಕಾಲ ರಂಗಚಟುವಟಿಕೆಯಲ್ಲಿ, ಅದರ ಮೂಲಕ ಪರೋಕ್ಷ ರಾಜಕೀಯ 
ಚಟುವಟಿಕೆಯಲ್ಲಿ ತನ್ನೆನ್ನು ಸಂಪೂರ್ಣ ತೊಡಗಿಸಿಕೊಂಡಿದ್ದ ಸಫ್ಟೆರ್‌ ಇಂಗ್ಲಿಷ್‌ 
ಎಂ.ಎ. ಪದವೀಧರ. ಹಲವರ್ಷ ಅಧ್ಯಾಪಕನಾಗಿ ಪತ್ರಕರ್ತನಾಗಿ ಕೆಲಸ ಮಾಡಿದ. 
ನಂತರ ಅವರು ಪೂರ್ಣಾವಧಿ ರಂಗಕಾರ್ಯಕರ್ತನಾಗಿ ದುಡಿಯಲಾರಂಭಿಸಿದರು. 
771/೬ (ಇಂಡಿಯನ್‌ ಪೀಪಲ್ಸ್‌ ಥಿಯೆಟರ್‌ ಅಸೋಸಿಯೇಷನ್‌) ದೊಂದಿಗೆ 
ಸಾಕಷ್ಟು ವರ್ಷ ಕೆಲಸ ಮಾಡಿದ ಹಷ್ಮಿ ತದ್ಮುದೇ ಆದ ಸಣ್ಣ ರಂಗತಂಡವೊಂದನ್ನೊ 
--4ೆ ಓಸಿ1/- (ಜನ ನಾಟ್ಯ ಮಂಚ) ಕಟ್ಟಿಕೊಂಡು ಬೀದಿನಾಟಕಗಳಲ್ಲಿ ದೊಡ್ಡ 
ಹೆಸರು .ಗಳಿಸಿಕೊಂಡವರು. ಎಡಪ ಜಾ ನಿಲುವಿನೆ ಈತ ಊರಿಂದೂರಿಗೆ 
ತಿರುಗುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ಸಾವಿರಾರು ಸಂಖ್ಯೆಯ ಬೀದಿನಾಟಕಗಳನ್ನು 
ಬರೆದಿದ್ದರೆಂ, ನಿರ್ದೇಶಿಸಿದ್ದರು. ಆಡಿದ್ದರು. 
ಸದಾ ಹಸನ್ಮುಖದ. ಎಲ್ಲರ ಪಿ ಪ್ರೀತಿಯ ವ್ಯಕ್ತಿ ಯಾಗಿದ್ದ ಹಷ್ಮಿಯ ಕೊಲೆ 

ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಇನ್ನೊಂದು, ಕರಾಳ ಮುಖಕ್ಕೆ ಕನ್ನಡಿ 
ಹಿಡಿಯುತ್ತದೆ. ಅಭಿವ್ಯಕ್ತಿ ಸ್ನಾತಂತ್ರ್ಯದ ಪೊಳ್ಳು ಮಾತುಗಳಿಗೆ ಸವಾಲಾಗಿ 


೦ 


ನಿಲ್ಲುತ್ತೆದೆ. ಆತನ ಶವಸಂಸ್ಕಾರದಲ್ಲಿ ಭಾಗವಹಿಸಿದ್ದ ರಂಗಕಾರ್ಯಕರ್ತರ 


ಲ್ಲೊಬ್ಬ ರು ಹೇಳಿದಂತೆ "ಇಂದು ಹಷ್ಮಿ, ನಾಳೆ ನಾನು....' ಎಂಬ ದಿಗಿಲು, ಎಚ್ಚರ 


ಹುಟ್ಟಿ ನ್ಯ ದ್ಸ 
ಈ ಜನವರಿ ಒಂದರಂದು ಸಫ್ಟ್ನೆರ್‌ ಹಸ್ಮಿ ತಮ್ಮ ಓಡಿ ತಂಡದೊಟ್ಟಿ ಗೆ 


ದೆಹಲಿಯಿಂದ ಹದಿನೆ _ದು ಕಿಲೋಮವಿಸಾಟರ್‌ ಬ ಸಾಹಿಬಾಬಾದ್‌ನಲ್ಲಿ ಸ ಸ್ಥ 021 


" 


ಸಂಸ್ಥೆ ಚುನಾವಣೆಯಲ್ಲಿ ಸಿಪಿಎಂ ಪಕ್ಷದ ಘಟಕ ಸಿಐಟಿಯು ಪರವಾಗಿ ಪ್ರಚಾರ 
ನಡೆಸುತ್ತ ಬೀದಿನಾಟಕದಲ್ಲಿ ತೊಡಗಿಕೊಂಡಿದ್ದರು. ಕಾಂಗೈ ಬೆಂಬಲಿತನೆಂದು 
ಹೇಳಲಾದ ಅಭ್ಯರ್ಥಿಯೊಬ್ಬ ನೆ. ಹಿಂಬಾಲಕರ ಪೂಡುತಂಡವೊಂದಃ ಬಂದು 
ಉದೆ ಸ್ಲೇಶಪೂರ್ವಕವಾಗಿ ಹಷ್ಮಿಯ ತಂಡಕ್ಕೆ ಅಡ್ಡಿ ಯುಂಟುಮಾಡಿತು. ಈ ಪುಂಡು 
ತಂಡ " ಗಲಭೆಯೆಬ್ಬಿ ಸಿ ಹಲ್ಲೆಗೆ ಯತ್ನಿ ಸಿದಾಗ ಹಷ್ಟಿ ಯ ತಂಡ ಜೀವೆ ಉಳಿಸಿಕೊಳ್ಳಲು 
ಹತ್ತಿರದ ಸಿಐಟಿಯು ಕಛೇರಿಗೆ ಧಾವಿಸ ಸಬೇಕಾಯಿತು. ಅಲ್ಲಿಗೂ ಬಿಡದೆ. ತ 
ಆಯುಧಗಳನ್ನೆತ್ತಿಕೊಂಡು ಈ ಪುಂಡರು ಅವರನ್ನು ಹಿಂಬಾಲಿಸಿ ಕಲ ತೇರಿಗೆ ದಾಳಿ 
ಯಿಟ್ಟರು. ತನ್ನೆ ಜನರೆಲ್ಲ ಹಿಂದಿನ ಬಾಗಿಲಿನಿಂದ ಪಾರಾಗಲು ಸಾಧ್ಯ ವಾಗುವ 
ತನಕ ಹಷ್ಠಿ ಮುಂಬಾಗಿಲಿನಲ್ಲಿ ಭದ್ರವಾಗಿ ಅಡ್ಡನಿಂತು ದೊಂಬಿಯ ಏಟು 
ಗಳನ್ನೆಲ್ಲ ತಮ್ಮ ಮೇಲೆಯೆ ತೆಗೆದುಕೊಂಡರು. ಮರಣಾಂತಿಕೆವಾಗಿ ಗಾಯಗೊಂಡು 
ತೀರಿಕೊಂಡರು. ಸ 

ಸಫ್ಟರ್‌ ಹಷ್ಠಿ ಜೀವ ಸವೆಸಿದ್ದು ಜನರಿಗಾಗಿ. ತನ್ನ. ಜೀವ ತೆತ್ತಿದ್ದೂ 
ಜನರಿಗಾಗಿ. ಹಷ್ಠಿಗೆ ನಮ್ಮ ಅಶ್ರುತರ್ಪಣ. 


ಜಿ. ಶಂಕರೆ ಫಿಳ್ಳೆ 


ಕಳೆದ ತಿಂಗಳು ಅಗಲಿಹೋದ ಜಿ. ಶಂಕರ ಪಿಳ್ಳೆ ಮಲಯಾಳಿ ಹಾಗೆಯೇ 
ಭಾರತೀಯ ರಂಗಭೂಮಿಯ ಒಬ್ಬ ಅಸಾಮಾನ್ಯ ಪ್ರತಿಭಾವಂತ. 1930 ರಲ್ಲಿ 
( ಹುಟ್ಟಿದ ಪಿಳ್ಳೆ ತಿರುವಾಂಕೂರು ವಿಶ್ವವಿದ್ಯಾಲಯದಿಂದ ಮಲಯಾಳಂನಲ್ಲಿ ಸ್ವರ್ಣ 
ಪದಕ ಸಮೇತೆ ಪದವಿ ಪಡೆದ ನಂತರ ಅನೇಕ ವರ್ಷಗಳ ಕಾಲ ಸಂಶೋಧಕ, 
ಶಿಕ್ಷಕಕ, ಭಾಷಾ ತಜ್ಞನಾಗಿ ಕೆಲಸ ಮಾಡಿದರು. 1977 ರಲ್ಲಿ ಕಲ್ಲಿಕೊಳಟೆ 
ವಿಶ್ವವಿದ್ಯಾನಿಲಯದ ಅಂಗವಾದ ಸುಪ್ಪೆಸಿದ್ಧ ತ್ವಿಚೂರು ನಾಟಕಶಾಲೆಯನ್ನು 
ಸ್ಥಾಪಿಸಿ, ಅದರ ನಿರ್ದೇಶಕರಾಗಿ ದುಡಿದರು. ನಾಟಕಶಾಸ್ತ್ರ ದ ಹತ್ತು ಹಲವು 
ಮುಖಗಳ ಬಗ್ಗೆ ಆಳವಾದ ತರಬೇತಿ ನೀಡುವ ಉದ್ದೆ ಶದ ಈ ಶಾಲೆಯ 
ಇನ್ನೊಂದು ಶಾಜಿ 1... (ಕ್ಯಾ ಲಿಕಟ್‌ ಯೂನಿವರ್ಸಿಟಿ ಲಿಟಲ್‌ ಥಿಯೇಟರ್‌) 
ಕೂಡ ಪಿಳ್ಳೆಯವರ ಸೃಷ್ಟಿ. ಇದು ಇಡೀ ಇಂಡಿಯಾದ ಏಕೈಕ ವಿಶ್ವವಿದ್ಯಾನಿಲಯ 
ಮಟ್ಟದ ನಾಟಕ ತೆಂಡ. 

ಶಂಕರ ಪಿಳ್ಳೆ ನಮ್ಮ ಕಾಲದ ಒಬ್ಬ ದೊಡ್ಡ ರಂಗವ್ಯಕ್ತಿ. ರಂಗಸಂಶೋಧನೆ, 
ರಂಗಸೃಷ್ಟಿ, ರಂಗಶಿಕ್ಷಣ, ರಂಗಪ್ತ್ಪಯೋಗ, ಇತ್ಯಾದಿಗಳಲ್ಲೆಲ್ಲ ತನ್ನ ಅಚ್ಚು ಒತ್ತಿ 
ಹೋದ ಮನುಷ್ಯ. ಜಡವಾಗಿದ್ದ ಮಲಯಾಳೀ ರಂಗಭೂಮಿಗೆ ಹೊಸಗಾಳಿ 
ಯೊಂದನ್ನು ತಂದ ಪಿಳ್ಳೆ ಡೈ ಹೊರಗಿನೆ ಪ್ರಭಾವಗಳಿಗೆ ತಮ್ಮನ್ನು ಯಾವತ್ತೂ 
ತೆರೆದಿಟ್ಟು ಶಕೊಂಡಿದ್ದರು. ಅಂತೆಯೇ, ನಮ್ಮ ಸಾಂಪ್ರದಾಯಿಕ ಶೈಲಿ. ಅಂಶಗಳನ್ನು 
ಅಲ್ಲಿ ಇಲ್ಲಿ ತುರುಕಿಕೊಂಡು "ಹಳತು-ಹೊಸತರ ಸಂಮಿಶ್ರಣ' ಸಾಧಿಸ ಸುತ್ತೇವೆನ್ನು 
ವುದರ ಅಪಾಯಗಳ ಬಗ್ಗೆಯೂ ಎಚ್ಚರಾಗಿದ್ದರು. ರಿಚುಯಲ್‌ ರೂಪದ ಕೆಲವು 


ಸಾಂಪ್ರದಾಯಿಕ ಪ್ರಕಾರಗಳನ್ನು ನಮ್ಮ ಇಂದಿನ ನೆವೀನೆ ರಂಗಶೈಲಿಗೆ ಹೊಂದಿಸಿ 
ಕೊಳ್ಳು ವುದು ಸಾಧ್ಯವೇ ಇಲ್ಲ ಎಂಬುದು ಅವರ ವಾದವಾಗಿತ್ತು. “ತೆಯ್ಕಂ'ನಂತಹ 
ಒಂದು ರಿಚುಯಲಿಸ್ಟಿಕ್‌ ಕಲಾಪ್ರಕಾರವನ್ನು ಅದರ ಸಾಂಸ್ಕೃತಿಕ ಸನ್ನಿವೇಶ, 
ಜೀವನಶೈಲಿ, ಭಕ್ತಿಯ ಆವರಣಗಳಿಂದ ಕಿತ್ತು ಇನ್ನೊಂದೆಡೆಗೆ ಇಟ್ಕಾ ಹಗ ಅದರ 
ಮೂಲಸತ್ವವೇ ಉಡುಗಿಹೋಗುತ್ತದೆ ಎಂದು ಪಿಳ್ಳೆ ಹೇಳುತ್ತಿದ್ದರು. ತೆನ್ನೆ 
ಗಾಢನಿಗೂಢದಿಂದ ಸುಪ್ತಶಕ್ತಿಯೊಂದಕ್ಕೆ ಜಲನೆ ನೀಡುವ ರಿಚುಯಲ್‌ ಕಲೆಯನ್ನು 
ನಮ್ರತೆಯೊಂದಿಗೆ ಅದರೆ ಸತ್ಯಸತ್ವದಲ್ಲಿ ಗ್ರಹಿಸಿ ಕಾಣಿಸಬೇಕೇ ಹೊರತು ಅದರೆ 
ಬಾಹ್ಕರೂಪವನ್ನು ಮಾತ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ತುಂಡರಿಸಿ, ಅಂಟಿಸಿ 
ಬಳಸುವುದು ಸರಿಯಲ್ಲ ಎಂಬುದು ಪಿಳ್ಳೆ ಓ|ಯೆವರ ಅಭಿಪ್ರಾಯವಾಗಿತ್ತು. 

ಶಂಕರಪಿಳ್ಳೆ ಸುಮಾರು ಮೂವತ್ತು ನಾಟಕಗಳನ್ನು ಬರೆದಿದ್ದಾರೆ. ವಿಭಿನ್ನ 
ಶ್ರೆ ಓಲಿಗಳ ಈ ನಂಟಕಗಳು ಮಲೆಯಾಳೀ ರಂಗಭೂಮಿಗೆ ಹೊಸೆ ಚಾಲನೆಯೊಂದನ್ನು 
ತಂದುಕೊಟ್ಟವು. ಇವುಗಳೊಟ್ಟಿಗೇ ಪಿಳ್ಳೆ ಸಾಕಷ್ಟು ಏಕಾಂಕಗಳನ್ನು, ಬೀದಿ 
ನಾಟಕಗಳನ್ನು ಹಾಗೂ ಬಹಳಷ್ಟು ಜನಪ್ರಿಯವಾದ ಮಕ್ಕಳ ನಾಟಕಗಳನ್ನೂ 
ಬರೆದಿದ್ದಾರೆ. ಅವರ ಇನ್ನೊಂದು ಮುಖ್ಯ ಕೃತಿ "ಮಲಯಾಳಂ ನಾಟಕ ಚರಿತ್ರೆ'. 
ಪಿಳ್ಳೆ ಆಡಳಿತಗಾರನಾಗಿಯೂ ಅನೇಕ ವಿಶಿಷ್ಟ ಕೆಲಸೆಗಳನ್ನು ಮಾಡಿದರು. ಕೇರಳ 
ರಾಜ್ಯ ಹಾಗೂ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಗಳ ಸದಸ್ಯರಾಗಿದ್ದರು. 
ರಾಜ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾಗ ಸಾಂಪ್ರದಾಯಿಕ ರಂಗಪ್ರಕಾರಗಳನ್ನು 
ಧಾಖಲೆಮಾಡುವ ಕಾರ್ಯ ಆರಂಭಿಸಿದರು. ಕೇರಳ ಸಾಹಿತ್ಯ ಅಕಾಡೆಮಿ, ಕೇಂದ್ರ 
ಸಂಗೀತ ನಾಟಕ ಅಕಾಡೆಮಿಗಳ ಪ್ರಶಸ್ತಿಗಳನ್ನು ಪಡೆದಿದ್ದ ಪಿಳ್ಳೆ ಗ್ರಾಮಾಣ 
ಕಲಾಪ್ರಕಾರಗಳ ಶೈಕ್ಷಣಿಕ ಶಕ್ತಿಸಾಧ್ಯತೆಗಳ ಬಗ್ಗೆ ಸಂಶೋಧನೆ ನಡೆಸಲು ನೆಹರೂ 
ಫೆಲೋಷಿಪ್‌ ಪಡೆದಿದ್ದರು... ಸಾಂಸ್ಕೃತಿಕ ಪ್ರತಿನಿಧಿಯಾಗಿ, ರೆಂಗತಜ್ಞನಾಗಿ 
ರಷಿಯಾ, ಇಂಗ್ಲೆಂಡ್‌ಗಳಿಗೆ ಭೇಟಿ ನೀಡಿದ್ದರು. 

ಮೃದುಮಾತಿನ, ಮೆಲುನೆಗೆಯ ಶಂಕರ ಪಿಳ್ಳೆ ವ ಓತ್ತಿನಿಷ್ಠತೆಯ ಮೂಲಕವೇ 
ರಂಗಚಳುವಳಿಗೆ ಅರ್ಥವಂತಿಕೆಯನ್ನು, ಶಕ್ತಿಯನ್ನು ತೆರಲು ಸಾಧ್ಯ ಎಂದು 
ನಂಬಿದ್ದರು. ನಾಟಕಗಳು, ಚರ್ಚೆಗಳು, ಯೋಜನೆಗಳು ಇತ್ಯಾದಿಗಳಲ್ಲಿ ತೊಡಗಿ 
ಕೊಂಡು ಅವರು ಬದುಕಿದ್ದೂ ಅದೇ ರೀತಿ. 





ನೀನಾಸಮ*" ರಂಗಶಿಕ್ಷಣ ಕೇಂದ್ರ 
ನವೆಂಬರ್‌-ಜನವರಿ ಚಟುವಟಿಕೆಗಳು 


ನವೆಂಬರ್‌ 30, ಡಿಸೆಂಬರ್‌ 1, 2, 3 ರಂದು ವಿದ್ಯಾರ್ಥಿಗಳು ತೆಮ್ಮ 
ತೆರಬೇತಿಯ ಅವಧಿಯ ನಾಟಕೆ "ಒಂದು ಗಂಟಿನೆ ಕಥೆ'ಯನ್ನು ಪ್ರದರ್ಶಿಸಿದರು. 
ಈ ನಾಟಕದ ಮೂಲ ಇಂಗ್ಲಿಷ್‌ ರೂಪ ಎಡ್ವರ್ಡ್‌ ಬಾಂಡ್‌ನ “ದ ಬಂಡಲ್‌" 
(ಕನ್ನಡಾನುವಾದ-ಜಶವಂತೆ ಜಾಧವ್‌, ನಿರ್ದೇಶನ-ಕಲಕತ್ತದ ರುಸ್ತುಂ ಭರೂಚಿ) 
ಈ ನಾಟಕ ಹೊಸನಗರದಲ್ಲಿ ನಡೆದೆ. ನಾಟಕೋತ್ಸವದಲ್ಲಿಯೂ ಪ್ರದರ್ಶಿತ 


ವಾಯಿತಂ. 


ಈ ವರ್ಷದ ವಿಶಿಷ್ಟ ಶೈಕ್ಷಣಿಕ ಅಂಶ-ರಂಗವಿದ್ಯಾರ್ಥಿಗಳಿಗೆ ಸಾಹಿತ್ಯ 
ಪ್ರೆಕಾರಗಳನ್ನು ಹೆಚ್ಚು ಪರಿಚಯ ಮಾಡಿಕೊಡುವ ಯೋಜನೆಯಾದ ಸಾಹಿತ್ಯ 
ಸಹೃದಯತಾ ಶಿಬಿರ. ಇದರಲ್ಲಿ ಸಣ್ಣ ಕತೆಗಳ ಬಗ್ಗೆಯ ತೆರಗತಿಗಳನ್ನೂ 
" ಚರ್ಚೆಗಳನ್ಮೂ ನಡೆಸಿಕೊಟ್ಟವರು : ಶ್ರೀ ಕೆ. ವಿ. ಸುಬ್ಬಣ್ಣ-- ಮಾಸ್ತಿಯವರ 
"ಷೆಂಕಟಶಾಮಿಯ ಪ್ರಣಯ' ; ಶ್ರೀ ಕೆ. ವಿ. ಅಕ್ಷರ -- ಅನಂತಮೂರ್ತಿಯವರ 
"ಮೌನಿ', ಲು ಶುನ್‌ನ “ಹುಚ್ಚನ ದಿನಚರಿ', ಶ್ರೀ ವೆಂಕಟಗಿರಿ--ಬೊಳುವಾರರ 
"ಅಂಕ', ಲಂಕೇಶರೆ "ಉಮಾಪತಿಯ ಸ್ಕಾಲರ್‌ಷಿಪ್‌ ಯಾತ್ರೆ', ದೇವನೂರರ 
“ಮಾರಿಕೊಂಡವರು', ಟಿ. ಪಿ. ಅಶೋಕ--ಗೊಗೋಲನ "ಓವರ್‌ಕೋಟ್‌'` 
ತೇಜಸ್ವಿಯವರ “ತಬರನ ಕತೆ', ಚೆಕಾಫನೆ "ದುಃಖ', ಶ್ರೀಮತಿ ಪೂರ್ಣಿಮಾ-- 
ಅನಂತಮೂರ್ತಿಯವರ “ಸೂರ್ಯನ ಕಂದುರೆ'. 

ಈ ಯೋಜನೆಯ ಎರಡನೆಯ ಅಂಗವಾದ ಕಾವ್ಯ ಸಹೃದಯತಾ ಶಿಬಿರ 
ನಡೆದಿದ್ದು ಜನವರಿ 7 ರಿಂದ 10 ರವರೆಗೆ. ನಡೆಸಿಕೊಟ್ಟ ಶವರು-ಡಾ॥| ಚಂದ್ರಶೇಖರ 
ಕಂಬಾರ, ಡಾ| ಡಿ. ಆರ್‌. ನಾಗರಾಜ, ಡಾ| ಕಿಂ. ರಂ. ನಾಗರಾಜ ಮತ್ತು 
ಪ್ರೊ. ಕ. ವೆಂ. ರಾಜಗೋಪಾಲ. ಇದರಲ್ಲಿ ವಿದ್ಯಾರ್ಥಿಗಳು ಕನ್ನಡದ ಜೈನ 
ಸಾಹಿತ್ಯದಿಂದ ದಲಿತ ಸಾಹಿತ್ಯದವರೆಗಿನೆ ವಿವಿಧ ಕಾವ್ಯ ಪರಂಪರೆಗಳನ್ನೂ, ಕೆಲ 
ಮುಖ್ಯ ಕವನಗಳನ್ನೂ ಅಭ್ಯಾಸ ಮಾಡಿದರು. ಕೊನೆಯ ದಿನ ಕೆಲವು ಆಯ್ದ 
ಕವನಗಳನ್ನು ಅಭಿನಯ ಸಹಿತ ವಾಚಿಸಿದರು. 

ಪ್ರತಿ ವರ್ಷ ನಮ್ಮಲ್ಲಿಗೆ ಬಂದು ತರಗತಿಗಳನ್ನು ನಡೆಸಿಕೊಡುವ ಡಾ॥ ಶಿವರಾಮಿ 
ಕಾರಂತರು ಈ ಬಾರಿ ತಮ್ಮ ಗೀತರೂಪಕ "ಮದುವೆಗಿಂತೆ ಮಸಣವೇ ವಾಸಿ'ಯ 
ಪ್ರಾತ್ಯಕ್ಷಿಕೆಯನ್ನು ನಡೆಸಿಕೊಟ್ಟರು. 

ಜನವರಿ 11 ರಿಂದ 15 ರ ವರೆಗೆ ನಡೆದ ರಂಗ ವಿನ್ಯಾಸ ತರಬೇತಿ ಶಿಬಿರದಲ್ಲಿ 
ಎನ್‌ಎಸ್‌ಡಿ ಪದವೀಧರ ಶ್ರೀ ಸುರೇಶ್‌ ಆನಗಳ್ಳಿ ವಿದ್ಯಾರ್ಥಿ ಗಳಿಗೆ ರಂಗವಿನ್ಯಾಸದ 
ಮಹತ್ವ, ಉದ್ದೇಶ, ವಿಶ್ವಶ್ರೇಷ್ಠ ಚಿತ್ರೆ ಸ ಹಾಗೂ ವಿನ್ಯಾಸಕರ ಕಲವ 
ಕ್ತ ತಿಗಳನ್ನು ಪರಿಚಯಿಸಿಕೊಟ್ಟ. ರು. 

ಜನವರಿ 7, 8, 9 ಮತ್ತು 10 ರಂದು ತಿರುಗಾಟದ ಎರಡನೇ ಸುತ್ತಿನ 
ಪ್ರದರ್ಶನಗಳು, 15 ರಂದು ಉಡುಪಿ ರಥಬೀದಿ ಗೆಳೆಯರ “ಶ್ರೀಮತಿ ಹೆಗಡೆ 
ಯವರ ಭೇಟಿ ಪ್ರಕರಣ' (ಜರ್ಮನ್‌ ಮೂಲ-ಡುರನ*್‌ಮಟ್‌ ; ಕನ್ನಡಕ್ಕೆ: ರಘು 
ಸೊಫೀನಾ; ನಿರ್ದೇಶನ-ಕೆ. ಜಿ. ಕೃಷ್ಣಮೂರ್ತಿ) ನೋಡಿದ ನಂತರ ವಿದಾ ೂರ್ಥಿಗಳು 
24, 25, 26 ಮತ್ತು 27 ರಂದು ತಮ್ಮ ಎರಡನೇ ಮುಖ್ಯ ಪ್ರಯೋಗ ಚಿಕಾಫನ 
'ಚೆರ್ರಿಹಣ್ಣಿನ ತೋಟ" (ಕನ್ನಡಕ್ಕೆ-ಶ್ರೀ 'ರರಷನಸೆದ ಪಡುಕೋಣೆ, ನಿರ್ದೇಶನ- 
ಶ್ರೀಸಿ ಆರ್‌. ಜಂಬೆ) ಪ್ರದರ್ಶಿಸಿದರು. 

ಈಗ ವಿದಾ ಯರ್ಥಿಗಳು ತಮ್ಮ ತೆರಬೇತಿಯ ಅಂಗವಾಗಿ ತಾವೇ ಆರಿಸಿ, 


ನಿರ್ದೇಶಿಸಿ, ಆಡಬೇಕಾದ ಕಿರುಅವಧಿಯ ನಾಟಕ/ನಾಟಕದ ಭಾಗಗಳ ತಯಾರಿಯಲ್ಲಿ 
ತೊಡಗಿಕೊಂಡಿದ್ದಾರೆ, 





ಎರಡು ಸಂಚಾರಿ ರಂಗಘಟಿಕಗಳು 


೪ ೨ ಶಕ ಇಡ 9 
ಚಿಣ್ಣ ಬಣ್ಣ' ಮತ್ತು 'ಸೃಷ್ಟಿ ಕೊಡಗುರಂಗ 


"ಮಾತುಕತೆ'ಯಲ್ಲಿ ಈ ಹಿಂದೆಯೇ ಪ್ರಸ್ತಾಪಿತವಾಗಿರುವ ಈ ಎರಡು 
ರಂಗಘಟಕಗಳು ಈಗ ಈ ವರ್ಷದ ತಮ್ಮ ಯೋಜನೆಗಳ ಕೊನೆಯ ಹಂತದಲ್ಲಿವೆ. 
ಇವೆರಡೂ ಕರ್ನಾಟಕದಲ್ಲಪ್ಪೆ ಅಲ್ಲ, ಪ್ರಾಯಶಃ ಇಡೀ ಇಂಡಿಯಾದಲ್ಲೇ ಅತ್ಮಂತೆ 
ವಿಶಿಷ್ಟವಾದ ರಂಗಸಾಧನೆಯನ್ನು ಮಾಡಿರುವ ತಂಡಗಳು. ಇವು ರಂಗಚಟು 
ವಟಿಕೆಗಳ ನಿಜವಾದ ವಿಕೇಂದ್ರೀಕರಣದೆಡೆ .ಮಾರ್ಗದರ್ಶಿಗಳಾಗಬಲ್ಲಂತಹ 
ಪ್ರೆಯತ್ನಗಳು. ಟಿವಿ, ವಿಡಿಯೊಗಳಂತಹ ಯಾಂತ್ರಿಕ ಮಾಧ್ಯಮಗಳ ಜಾಲ 
ಹರಡುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ರಂಗಭೂಮಿಯಂತಹ ಮಾನವಿಕ 
ಮಾಧ್ಯಮದ ನಿಜಸ್ವರೂಪವನ್ನು ಹುಡುಕಿಕೊಟ್ಟು, ಅದಕ್ಕೆ ಹೊಸಸತ್ವೆವನ್ನು 
ತಂದುಕೊಡುವ ದಿಕ್ಕಿನಲ್ಲಿ ನಿಷ್ಠಾವಂತ ಎಳೆಯರು ಇಟ್ಟ ದಿಟ್ಟ ಮೊದಲ ಹೆಜ್ಜೆಗಳು- 
ಇವು. ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ತರಬೇತಾಗಿ ಬಂದವರಲ್ಲಿ, 
ರಂಗಭೂಮಿಯ ವ್ಯಕ್ತಿಗಳಲ್ಲಿ, ಬಹಳಷ್ಟು ಮಂದಿ ಅನಿವಾರ್ಯ ಕಾರಣಗಳಿಗಾಗಿ 
ಸಿನೆಮಾ, ಟಿವಿಗಳ ಕಡೆ ವಾಲುತ್ತಿರುವ ಇಂದು ಇಂತಹ ಪ್ರಯತ್ನಗಳು ಬಹು 
ಮುಖ್ಯ ಸಾಂಸ್ಕೃತಿಕ ಮಹತ್ವವನ್ನು ಪಡೆಯುತ್ತವೆ. 

ಸೃಷ್ಟಿ ಕೊಡಗುರಂಗ ಈಗ ತನ್ನ ಎರಡನೆಯ ವರ್ಷದ ಚಟುವಟಿಕೆಗಳನ್ನು 
ನಡೆಸುತ್ತಿದೆ. ಇದು ಪ್ರಾರಂಭವಾದದ್ದು ಮುಖ್ಯವಾಗಿ, ಹಿಂದೆ ನೀನಾಸಮ್‌ 
ರಂಗಶಿಕ್ಷಣ ಕೇಂದ್ರದಲ್ಲಿ ಹಾಗೂ ನಿ:ನಾಸಮ್‌ ತಿರುಗಾಟ ತಂಡಗಳಲ್ಲಿ ತರಬೇತಾದ 
ಉತ್ಸಾಹೀ ತರುಣರಾದ ಕಾರಿಯಪ್ಪ ಮತ್ತು ಅನಿತಾ ಅವರಿಂದ. ಪ್ರಕೃತಿ 
ಸಮೈ್ಮೆದ್ಧಿಯ ನಡುವೆ ಸಾಂಸ್ಕೃತಿಕವಾಗಿ ಬರಡಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈ ತಂಡ 
ಈಗಾಗಲೇ ಯಶಸ್ವಿಯಾಗಿ ತನ್ನ ಎರಡು ವರ್ಷಗಳ ಯೋಜನೆಯನ್ನು ಮುಗಿಸು 
ತ್ತಿರುವ ರೀತಿ ಬೆರಗು ಹುಟ್ಟಿಸುವಂಥದ್ದು. ಹೋದ ವರ್ಷ ಸೃಷ್ಟಿ ಕೇವಲ 
ಕೊಡಗು ಜಿಲ್ಲೆಗಷ್ಟೇ ತನ್ನ ಕಾರ್ಯಕ್ಷೇತ್ರವನ್ನು ಸೀಮಿತೆಗೊಳಿಸಿಕೊಂಡಿತ್ತು. 
ಒಂದು ಮಕ್ಕಳ ನಾಟಕ ಹಾಗೂ ಒಂದು ಕೊಡವ ಭಾಷೆಯ ನಾಟಕವೂ ಸೇರಿದಂತೆ 
ಮೂರು ನಾಟಕಗಳನ್ನು ತೆಯಾರಿಸಿಕೊಂಡು ತನ್ನೆ ಜಿಲ್ಲೆಯಾದ್ಯಂತೆ ಪ್ರವಾಸ 
ಮಾಡಿತ್ತು. ಈ ವರ್ಷ ಅದು ಜಿಲ್ಲೆಯ ಹೊರಗೂ ಪ್ರದರ್ಶನೆಗಳನ್ನು ನೀಡುತ್ತಿದೆ. 
ಇದರಲ್ಲಿ ಮತ್ತೆ ಒಂದು ಕೊಡವ ಭಾಷೆಯ ನಾಟಕ ಸೇರಿದಂತೆ ಒಟ್ಟು ನಾಲ್ಕು 
ನಾಟಕಗಳಿವೆ. ಜಿಲ್ಲೆಯ ವಿವಿಧೆಡೆ ಈವರೆಗೆ ಸುಮಾರು 40 ಪ ಕ್ರೈದರ್ಶನಗಳನ್ನು 
ನೀಡಿ ಈಗ ದಕ್ಷಿಣ ಕರ್ನಾಟಕದ ಪ್ರವಾಸ ನಡೆಸುತ್ತಿರುವ ಈ ತಂಡ ಈಗ ಒಟ್ಟು 
100 ರಷ್ಟು ಪ್ರದರ್ಶನಗಳನ್ನು ನೀಡಿದೆ. ಈ ತಂಡದ ಈ ವರ್ಷದ ನಾಟಕಗಳು : 


|. ಬೂರ್ಜ್ವಾ ದ ಜಂಟಲ್‌ಮನ್‌ 
ಮೋಲಿಯರ್‌ನ ನಾಟಕ -- ನಿರ್ದೇಶನೆ : ನೆಟರಾಜ ಏಣಗಿ 


2. ದಂಗೆಯ ಮುಂಚಿನ ದಿನಗಳು 
ಪ್ರಸನ್ನರ ನಾಟಕ 
ಕೊಡಗಿನ ಐತಿಹಾಸಿಕ ಸನ್ನಿವೇಶಕ್ಕೆ ಅಳವಡಿಕೆಯಾಗಿರುವ ರೂಪ 
ನಿರ್ದೇಶನ : ಮೋಹನಚಂದ್ರೆ 


ತಿ. ಚಾರೀರ ಅಪ್ಪಣ್ಣಂಡ ಸುತ್ತ 
ಕೊಡಗಿನ ಇತಿಹಾಸದ ಘಟನಾವಳಿಯೊಂದನ್ನು ಬಳಸಿಕೊಂಡಿರುವ 
ಕೊಡವ ಭಾಷೆಯ ನಃುಟಕ -- ನಿರ್ದೇಶನ : ಕಾರಿಯಪ್ಪ 


ಗೆ ಗುಲ್ಬುಟ್ಟಿ ಸೆ ಮುನ್ಮುಟ್ಟಿ ಚ 
ಗೋಪಾಲರಾಯೆರ ಮಕ್ಕ ಳ ನಾಟಕ 
ನಿರ್ದೇಶನ : ಕೆ. ಎಸ್‌. ರಮೇಶ್‌ - ಕೃಷ್ಣ ಕುಮಾರ್‌ 


ಚಿಣ್ಣ ಬಣ್ಣ ಮಕ್ಕಳಿಗಾಗಿಯೇ ಮೀಸಲಾದ. ಭಾರತದಲ್ಲಿಯೇ ಪ್ರಪ್ರಥಮ 
ವಾದ ಈ ರೀತಿಯ ನಾಟಕ ತಂಡ. ಈಗಷ್ಟೇ ತನ್ನ ಮೊದಲ ವರ್ಷದ ಯೋಜನೆ 
ಯನ್ನು ಪೂರ್ಣಗೊಳಿಸುತ್ತಿರುವ ಈ ತಂಡ ಮತ್ತು ಯೋಜನೆಯ ರೂಪುಗಾರೆ 
ಮತ್ತು ನಿರ್ದೇಶಕ ಇಕ್ಬಾಲ್‌ ಅಹ್ಮದ್‌. ನೀನಾಸಮ್‌ ರಂಗಶಿಕ್ಷಣ ಕೇಂದ್ರದಲ್ಲಿ 
ಅಭ್ಯಾಸ ಮಾಡಿದ ವಃ ಇಕ್ಬಾಲ್‌ ಕೆಲಕಾಲ ಭೂಪಾಲಿನ ರಂಗಮಂಡಲದಲ್ಲಿ 
ಬಿ.ವಿ. ಕಾರಂತರೊಡನೆ ಅನುಭವ ಪಡೆದುಕೊಂಡರು. ಇಕ್ಬಾಲ್‌ ಅವರದು ಅತ್ಯರೆತ 
"“ಅಪರೂಪದ, ಒರಿಜಿನಲ್‌ ಆದ ಪ ಕ್ರೆತಿಭೆ. . ಈ ಹಿಂದೆ ನೀನಾಸಮ್‌ ವಿದ್ಕಾರ್ಥಿಗಳಿ 
ಗಾಗಿ ಅವರು ನಿರ್ದೇಶಿಸಿದ ಮೋಲಿಯರ್‌ನ " ಬೂಜ್ವಾ ದ ಜಂಟಲ್‌ಮನ್‌' ಮತ್ತು 
ಕೈಲಾಸಂರವರ “ ಪೋಲಿ ಕಿಟ್ಟಿ' ಪ್ಲೆ ಶ್ರಯೋಗಗಳೆರಡೂ" ನಮ್ಮ ರೆಂಗಭಾಷೆಯ ದೃಷ್ಟಿ 
ಯಿಂದಲೇ ಅತ್ಯಂತೆ ಹತ್ತೆ ಶ[ವಾದವು. ಮಾತಿನ ವರಸೆ ಸೆಗಳನ್ನೆ ಲ್ಪ ಮೈಯ ವರಸೆ 
ಗಳನ್ನಾ ಗಿ ಪರಿವರ್ತಿ ಸಿದ್ದ, ಸ್ವತಃ ಕ್ಷೆ ಓಲಾಸಂ ಅವರೇ ತಲೆದೂಗುವಂತೆ. ಮಾಡಬಲ್ಲ 
ದ್ವಾಗಿದಂತೆಹ "ಪೋಲಿ ಕಟ್ಟಿ' "ಟೆ ನಮ್ಮ ಅಪೂರ್ವ ರಂಗಕ್ಕೆ ತಿಗಳಲೊಂದು. 
ಇಂದಿನ ಜನಪ್ರಿಯ ಸಂಸ ತಿಯ ಅಂಶಗಳನ್ನು ಬಳಸಿಕೊಳ್ಳುತ್ತ ಹೊಸ ರಂಗಶೈಲಿ. 
ಯೊಂದನ್ನು ಹುಟ್ಟಿ ಹಾಸ್‌ ಇಕ್ಬಾಲ್‌ ಅಹ್ಮದ್‌ ಚಿತ್ನ ಕಲೆಯಲ್ಲೂ ಸಾಕಷ್ಟು 
ಹೆಸರು ಮಾಡಿದ್ದಾ. ರೆ. 
ಇವರ ಕಲ ನೆಯ ಕೂಸಾದ, ಮಕ ್ಟಳಗಾಗಿಯೇ ಮಾಸಲಾದ ನಾಟಕ ತಂಡ 
ಚಿಣ್ಣ ಬಣ್ಣ ಪ್ಲಾ ಪ್ರರೆಂಭವಾದದ್ದು ಕಳೆದ ವರ್ಷ, ಸಾಗರದ ಸಮಾಪದ ಹಳ್ಳಿ 
ಶಿರವಂತೆಯಲ್ಲಿ. ಎಂಟು. ಜನೆ "ವಯಸ್ಕ ಸದಸ್ಯರ ಈ ತಂಡ ಈಗ ರಾಜ್ಯದ 
ಹಲವೆಡೆ ಪ್ರೆವಾಸೆ ಮಾಡಿ, 150 ಕ ಹೆಚ್ಚಿನ ಪ್ರದರ್ಶನಗಳನ್ನು ನೀಡಿದೆ. 
ಬಹಳಷ್ಟು ಮಟ್ಟಿಗೆ ಶಾಲಾಕಾಲೇಜುಗಳಲ್ಲಿ. ಹಗಲುಹೊತಿ ಶನಲ್ಲಾ ದರೂ, ಸಿಕ್ಕಷ್ಟೇ 
ಸ್ರ ಳಾವಕಾಶ-ಸೌಲಭ್ಯ ಗಳೊಂದಿಗೂ ಪ್ರದರ್ಶನ ನೀಡಲು ಸಾಧ್ಯ ವ್ಲಾಗಿವಷ್ನ. 
ಯೋಜನೆ ಹೊಂದಿರುವ ಚಿಣ್ಣ ಬಣ್ಣ ಸಾಕಷ್ಟು ಜನಪ್ರಿಯತೆ-ಯಶಸ್ಯ ಸ್ಸನು 


ಗಳಿಸಿಕೊಂಡಿದೆ. ಇವರ ಮೂರು ನಾಟಕಗಳು : 


1. ಪೋಲಿ ಕಿಟ್ಟಿ-- ಟಿ. ಪಿ. ಕೈಲಾಸಂ ಅವರ ನಾಟಕ 


2೩. ಸರ್ಕಸ್‌ -- ಜಾರ್ಜ್‌ ಆರ್‌ವೆಲ್‌ನ ಕಾದಂಬರಿ * ಅನಿಮಲ್‌ ಫಾರ್ಮ್‌? 
ಆಧಾರಿತೆ. ರಚನೆ : ವಿಜಯ ವಾಮನ್‌ 


3. ಅಭಯಾರಣ್ಣ್ಮ-- ರುಡ್‌ಯಾರ್ಡ್‌ ಕಿಪ್‌ಲಿಂಗ್‌ನ ಕಥೆ ಆಧಾರಿತ. 
ರಚನೆ : ಗುರುರಾವ್‌ ಬಾಪಟ್‌ 


ಈ ಮೂರು ನಾಟಕಗಳು ಮಕ್ಕಳಿಗೆ ಬಹಳ ಬೇಗ ತಟ್ಟುವಂತೆಹ ಅಭಿನಯ 
ಶೈಲಿ, ವೇಷಭೂಷಣ, ಚಲನೆ, ಮಾತು ಮತ್ತು ಸಂಗೀತ ಬಳಸಿಕೊಳ್ಳುತ್ತವೆ. 


ಸೃಷ್ಟಿ ಕೊಡಗುರಂಗ ಮತ್ತು ಚಿಣ್ಣ ಬಣ್ಣ-- ಇವೆರಡು ಯೋಜನೆಗಳಲ್ಲಿ 
ಹಲವಾರು ಸಾಮ್ಯಗಳು, ಭರವಸೆಯ ಅಂಶಗಳು ಕಂಡುಬರುತ್ತವೆ. ಎರಡೂ 
ಕೂಡ ನಿರ್ದಿಷ್ಟ ವರ್ಗದ, ನಿರ್ದಿಷ್ಟ ವ್ಯಾಪ್ತಿಯ ಪ್ರೇಕ್ಷಕರನ್ನು ದೃಷ್ಟಿಯಕ್ಲಿಟ್ಟು 
ಕೊಂಡು ತಯಾರಾದ ಯೋಜನೆಗಳು. ಈ ನಿರ್ದಿಷ್ಟತೆಯೊಂದಿಗೇ ಬರುವ 
ಇತಿಮಿತಿಗಳ ಚೌಕಟ್ಟಿನೊಳಗೆಯೇ ಸಾಕಷ್ಟು ಅರ್ಥಪೂರ್ಣವಾದದ್ದನ್ನು. ಮಹತ್ವ 
ವಾದದ್ದನ್ನು ಸಾಧಿಸಿದಂಥವು. ಸುಲಭಸಾಧ್ಯ ಪರಿಕರಗಳನ್ನು, ಅವಕಾಶವನ್ನು 
ಬಳಸಿಕೊಂಡು ಬಹುಮುಖ್ಯ ಸಾಧನೆಗಳನ್ನು ಮಾಡಿರುವ ಈ ಎರಡೂ ಪ್ರಯತ್ನ 
ಗಳಲ್ಲಿ ತೊಡಗಿಕೊಂಡಿರುವವರು ಎಳೆಯ ವಯಸ್ಸಿನೆ ಉತ್ಸಾ ಹಿಗಳು ಇವರಲ್ಲೆಲ್ಲ 
ಎಡ್ಡು ಕಂಡುಬರುವುದು ತಮ್ಮ ಚಟುವಟಿಕೆಯ ಬಗ್ಗೆ ಶ್ರದ್ಧೆ ಮತ್ತು ಅರ್ಪಣೆ. 
ಈ ತಂಡಗಳು ಶುರುವಾತಿನಲ್ಲಿ ಪ್ರೋತ್ಸಾಹಕರ, ಸ್ನೆ "ಹಿತ ನೆರವನ್ನು ಪಡೆದು 
ಕೊಂಡು, ಈಗ ಸ್ವಾವಲಂಬಿಯಾಗುವ, ಪ್ರೆದರ್ಶನೆದ ಮೇಲೆಯೇ ತೆಮ್ಮನ್ನು 
ನಿಭಾಯಿಸಿಕೊಳ್ಳುವ 'ಹವಣಿಕೆಯಲ್ಲಿವೆ. ಪೂರ್ಣಾವಧಿ ವೇತನ ಸಮೇತ ನಟರು, : 
ಮಳೆಗಾಲದ ನಾಲ್ಕು ತಿಂಗಳು ತಯಾರಿ ಕೆಲಸ, ನಂತೆರೆ ಸುಮಾರು ಐದು ತಿಂಗಳ 

ಲ ಪ್ರದರ್ಶನ-ಪ್ರವಾಸದ : ರೂಪುರೇಷೆಯ ಈ ತಂಡಗಳು ಮುಂದಿನ ವರ್ಷ 
ಹ ಸಾಧಿಸುವ, ತಮ್ಮ ವ್ಯಾಪ್ತಿಯನ್ನು ವಿಶಾಲಗೊಳಿಸಿಕೊಳ್ಳುವ 
ಹಾಗೂ ತಮ್ಮ ರಂಗಚಟುವಟಿಕೆಗಳನ್ನು ಇನ್ನೂ ಗಟ್ಟಿ ಶಗೊಳಿಸಿಕೊಳ್ಳುವ ಉದ್ದೇಶ 
ಹೊಂದಿವೆ. 


ನಮ್ಮ ರಂಗಚಳವಳಿಗೆ ಹೊಸ ದಿಕ್ಕು ಗಳನ್ನು ತೋರುತ್ತಿರುವ, ನೆಮ್ಮ 
ಸಾಂಸ್ಕೈ ತಿಕ ಕ್ಷೇತ್ರೆಕ್ಕೆ ಕ್ಕೆ ಹೊಸ ಭರವಸೆಯನ್ನು ತೆರೆತ್ತಿ ರುವ ಈ ಕ್ರಿಯಾತ್ಮಕ 
ಹು ಸ್ಲಿನೆ, ಶ್ರದ್ಧಾ ವಂತ ತರುಣತಂಡಗಳಿಗೆ ನಮ್ಮ ತುಂಬುಹೃ ದಯದ 


ಅಭಿನಂದನೆಗಳು, ಶುಭಾಶಯಗಳು. 


ಮಾರ್ಚ್‌ 


ಹ್‌ ಸವ ಫಟಿ ಹಿ (2 ಶಾ ಬಾಕ ಶತ ಬಟರ ಜಾಶಲಶೂಾ- ಬಿ 
ಆತಿ ಸಳ ಭಾ ಅ ಇರ್‌ ಇದ ಬರ 0 ದಾ ರು ಜಾ ಭಾ ಜ್‌ 


ಗೌರಿಬಿದನೂರು 
ಮಧುಗಿರಿ 
ಮಧುಗಿರಿ 
ಮಧುಗಿರಿ 
ಮಧುಗಿರಿ 
ಬೆಂಗಳೂರು 
ಬೆಂಗಳೂರು 
ಬೆಂಗಳೂರು 
ಬೆಂಗಳೂರು 
ನಾಗಮಂಗಲ 
(ಇನ್ನೂ ನಿಶ್ಚಿತವಾಗಿಲ್ಲ) 


$138 


ಚಾಮರಾಜನಗರ 
ಚಾಮರಾಜನೆಗರ 
ಚಾಮರಾಜನಗರ 
ಚಾಮರಾಜನಗರ 
ಮೈಸೂರು 
ಮೈಸೂರು 


ಸೋಮವಾರಖೇಟಿ 
ಹಾಸನ 

ರಕ್ಷಿದಿ 

ಮೂಡಿಗೆರೆ 
ಮೂಡಿಗೆರೆ 


ತಿರುಗಾಟಿ 88 - ಕಾರ್ಯಕ್ರಮ ಸಚಿ 


ಬೆಪ್ಪುತಕ್ಕಡಿ ಭೋಳೆಶಂಕರ 
ಚಿದಂಬರ ರಹಸ್ಕ 

ಚಾಣಕ್ಕ ಪ್ರಪಂಚ 
ಲಿಯರ್‌ ಮಹಾರಾಜ 
ಬೆಪ್ಪುತಕ್ಕಡಿ ಭೋಳೆಶಂಕರ 
ಚಿದಂಬರ ರಹಸ್ಯ 

ಚಾಣಕ್ಕ ಪ್ರಪಂಚ 
ಲಿಯರ್‌ ಮಹಾರಾಜ 
ಬೆಪ್ಪುತಕ್ಕಡಿ ಭೋಳೆಶಂಕರ 
ಚಾಣಕ್ಯ ಪ್ರಪಂಚ 
ಚಿದಂಬರ ರೆಹಸ್ಕ್ಯ 

ಚಾಣಕ್ಯ ಪ್ರಪಂಚೆ 
ಲಿಯರ್‌ ಮಹಾರಾಜ 
ಬೆಪ್ಪುತಕ್ಕೆಡಿ. ಭೋಳೆಶಂಕರ 
ಚಿದಂಬರ ರಹಸ್ಯ 

ಚಾಣಕ್ಕ 'ಪ್ರಪಂಚೆ 
ಲಿಯರ್‌ ಮಹಾರಾಜ 
ಬೆಪ್ಪುತೆಕ್ಕಡಿ ಭೋಳೆಶಂಕರ 
ಚಿದಂಬರ ರಹಸ್ಯ 
ಚಿದಂಬರ ರಹಸ್ಕ 
ಚಿದಂಬರ ರಹಸ್ಯ 


ಅಕ್ರರ ಪ್ರಕಾಶನ 





ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ 1987 ನೇ ಸಾಲಿನ 
ಪ್ರಶಸ್ತಿ ಪಡೆದ ಪುಸ್ತಕಗಳು 





ಸದ್ಯ ಇಷ್ಟು ಲೈಟ್‌ ಆದರೆ ಹೇಗೆ ಸ್ವಾಮಿ? 
ವೈ.ಎನ್‌.ಕೆ. ಅವರ ಕವನೆ, ರೂ. 10-00 


ನಾ ಬರುತ್ತೇನೆ ಕೇಳು 
ಸವಿತಾ ನಾಗಭೂಷಣ ಅವರ ಕವನೆಗಳಂ. ರೂ. 12-00 


ಹ ಮಹಿವತಾಪುರ 
ಪ್ರೆಸನ್ನ ಅವರ ನಾಟಕ -- ಜಿಲೆ ರೂ. 8-00 


| ೨ 


ಸೆಜುವಾನಿನ ಸಾಧ್ವಿ 
ಕೆ. ವಿ. ಸುಬ್ಬಣ್ಣ ಅವರ ಬ್ರೆಕ್ಟ್‌ ಅನುವಾದ ರೂ. 20-00 


1988 ರ ಕೆಲವು ಪ್ರಕಟಣೆಗಳು 





ಶಕ್ತಿ ಶಾರದೆಯ ಮೇಳ 
ಆಧುನಿಕ ಕನ್ನಡ ಕಾವ್ಯದ ವಿದ್ವತ್‌ ಅಧ್ಯಯನ 
ಡಾ. ಡಿ. ಆರ್‌. ನಾಗರುಜ್‌ ಬೆಲೆ ರೂ. 60 


1/೦೫ ೧5೫-ಕಣ್ಣು 
ವೈ. ಎನ್‌. ಕೆ. ಅವರ ಕಚಗುಳಿಯಿಡುವ ಲೇಖನ ಸಂಗ್ರಹ. 


ಬೆಲೆ ರೂ. 20/- 


ಹ ಾಾಾಾಘಾಗ)ೂಘ/;];/್ಕಗ್ಣ ್ಣ್ಷೌ್ಣರಾ ಗ/ಗ ಣಓ7/ಗ/:೨ಗ ;ಂೂ ಛೌಈೌಿರಾರಾಘ ಲ ಲ ತ 


ಇತ್ತೀಚಿನ ಪ್ರಕಟಣೆಗಳು 





ಗತದೊಂದಿಗೆ ಸ್ವಗತ 
ಸುಕನ್ಶಾ ಕಳಸ ಅವರ ಪ್ರಥಮ ಕವನ ಸಂಕಲನ. 


ಬೆಲೆ ರೂ, 10/- 
ತಿ 
ನನಿಲ ಮನೆ 
ವೀಚಿ ಅವರ ಹೊಸೆ ಕವನಗಳ ಸಂಗ್ರಹ 
ಬೆಲೆ ರೂ. 15/- 
ತಿ 
ಸಮ್ಮುಖ 
ಭಾಷೆ, ಶೈಲಿ, ಸಾಹಿತ್ಯ ಕುರಿತು ಕೆ. ವಿ. ತಿರುಮಲೇಶ್‌ ಅವರ 
ಬರೆಹಗಳ ಸಂಗ್ರಹ. 


ಬೆಲೆ ರೂ. 20/- 
ಲ 
ನಾಟಿಕ ಸಾಹಿತ್ಯ-ರಂಗಭೂವಿಂ 


ಗಿರಡ್ಡಿ ಗೋವಿಂದರಾಜ್‌ ಅವರ ರಂಗಭೂಮಿ ಕುರಿತ 
ಲೇಖನೆಗಳ ಸಂಗ್ರಹ 


ಬೆಲೆ ರೂ. 20/- 
೦ 
ನಿಜದನಿ 
ಜಿ. ಎಚ್‌. ನಾಯಕ ಅವರ ಹೊಸ ವಿಮರ್ಶಾ ಸಂಕಲನ. 
ಕ ಬೆಲೆ ರೂ. 33/- 


ಕಾ ಾೌ್ಷೌ್ಟ ಮ 


ಸೂಚನೆ : ಲಭ್ಯವಿರುವ ಎಲ್ಲ ಆ ಪಟ್ಟಿಯನ್ನು ಬರೆದು ತರಿಸಿಕೊಳ 
ಬಹುದು. ವಿ. ಪಿ. ಪಿ. ಕಳಿಸುವುದಿಲ್ಲ. ಅಗತ್ಯ ಹಣ ಎಂ. ಓ. 
ಮಾಡಿದಲ್ಲಿ ಪುಸ್ತ ಕಗಳನ್ನು ನಮ್ಮ ವೆಚ್ಚ ದಲ್ಲಿಯೇ ರೆಕಾರ್ಡೆಡ್‌ 
ಡೆಲಿವರಿಯಲ್ಲಿ ಕಳಿಸಬಹುದು. 


700% 70851 
೦ 
57೫1/51/7, 





ಪ್ರಸಾರದ ತ್ರೈಮಾಸಿಕ (ಫೆಬ್ರವರಿ-ಮೇ- 





ಮಾತುಕತೆ: ನೀನಾಸಮ್‌ ಹೆಗ್ಗೋಡು (ಸಾಗರ) ಕರ್ನಾಟಕ 577 417 ಪ್ರಕಟಿಸುವ ಖಾಸಗಿ 
ಆಗಸ್ಟ್‌-ನವೆಂಬರ್‌) ಸಂಪರ್ಕಪತ್ರ. ಮುದ್ರಣ : ಅಚ್ಚುಮೆಚ್ಚು ಹೆಗ್ಗೋಡು ವಾರ್ಷಿಕ ರೂ. 2 ಅಂಚೆಚೀಟಿ ಕಳಿಸಿ ವಿಳಾಸ ದಾಖಲಿಸಿಕೊಳ್ಳಿ. 
_.. ಸಂಪಾದಕ: ಜಶವಂತ ಜಾಧವ್‌" 


ಕ್ರಮವಾಗಿ ಅಂಚೆಯಲ್ಲಿ ಪಡೆಯಿರಿ. 
(1111/5/ಿ1ಿ/ 111//5 0/. (೧೯0-1//)/-ಗ0-1!0ಿ)) "ಲಗ. ೧೧/1/೧1೯೧ 01೧00/1100 


11[14541/ ಗ£0606000ಟ (5606ಗಗಿ, (೧೧/11 ಓ717/(ಓ 577417 


